ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 377(518) 
ಸದಸ್ಯರ ಹೆಸರು ಶ್ರೀ ಅರವಿಂದ ಕುಮಾರ್‌ ಅರಳಿ 
v ; (ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 09-03-2020. 
ಉತ್ತರಿಸುವ ಸಚಿವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 
ಹಾಗೂ ಸಕಾಲ ಸಚಿವರು. : 
ಕ್ರ. ಪುಶ್ನೆ ಉತ್ತರ 
ಸಂ 
ಅ. | ಬೀದರ್‌ ಜಿಲ್ಲೆಯಲ್ಲಿ ಸರ್ಕಾರದಿಂದ 
- , -| ಷರತ್ತು ಬದ್ಮವಾಗಿ ಶಾಲೆ ಪ್ರಾರಂಬಿಸಲು 
ಪರವಾನಗಿ ಪಡೆದು ಯಾವುದೇ ಮೂಲ | ಬಂದಿದೆ. 
ಸೌಕರ್ಯಗಳನ್ನು ನೀಡದೆ ಶೆಡ್‌ ನಲ್ಲಿ" 
ಮಕ್ಕಳಿಗೆ ಪಾಠ ಮಾಡುತ್ತಿರುವ ವಿಷಯ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಆ. | ಬಂದಿದಲ್ಲಿ, ಆ ಶಾಲೆಗಳ ವಿರುದ್ಧ] ಅಂತಹ 3 ಶಾಲೆಗಳ (1.ಇನ್ಪಂಟ್‌ ಜಿಜಸ್‌ 
j ಸರ್ಕಾರದ ಕ್ರಮವೇನು; ಹಿರಿಯ ಪ್ರಾಥಮಿಕ ಶಾಲೆ": ಯಾಕತಪೂರ 
ತಾ:ಜಿ:ಬೀದರ. | 
2.ಸ್ಮಾಮಿ ವಿವೇಕಾನಂದ ಹಿರಿಯ ನಲಭನಿಕ 
ಶಾಲೆ ತೋರಣಾ ತಾ:ಔರಾದ 
3.ಸಿದ್ದಮ್ಮಾ ಹಿರಿಯ ಪ್ರಾಥಮಿಕ ಶಾಲೆ 
ಕಮಲನಗರ ತಾ:ಔರಾದ) ಆಡಳಿತ 
| ಮಂಡಳಿಯವರಿಗೆ ಅಗತ್ಯ ಮೂಲಭೂತ 
ಸೌಕರ್ಯಗಳನ್ನು ಒದಗಿಸುವಂತೆ 
ಉಪನಿರ್ದೇಶಕರು, ಸಾ.ಶಿ.ಇ” ಬೀದರ್‌ 
ರವರರಿಂದ ಸಂಬಂಧಿಸಿದ ಶಾಲಾ ಆಡಳಿತ 
ಮಂಡಳಿ ಹಾಗೂ ಮುಖ್ಯ ಗುರುಗಳಿಗೆ ಸಹ 
ನೋಟಿಸ್‌ ಜಾರಿ ಮಾಡಲಾಗಿರುತ್ತದೆ. ಆಡಳಿತ 
ಮಂಡಳಿಯವರಿಂದ ಸಮಾಜಾಯಿಷಿ ಪಡೆದು 
ಪರಿಶೀಲಿಸಿ, ಇಲಾಖೆಯ ನಿಯಮಾನುಸಾರ 
ಕ್ರಮ ಕೈಗೊಳ್ಳಲಾಗುತ್ತದೆ. 
ಇ. | ಬಾರದಿದ್ದಲ್ಲಿ ಇದಕೆ ಕಾರಣರು 
ಯಾರು; ಅವರ ವಿರುದ್ದ ಕೈಗೊಂಡ ಮೇಲಿನಂತೆ 
ಕ್ರಮವೇನು? 
ಇಡಿ 40 ಪಿಎ೦ಸಿ 2020 


ರ 
[ಎಸ್‌.ಸುರೇಶ್‌ ಕುಮಾರ್‌] 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


